ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


12. ರಾಜ್ಯದಲ್ಲಿ ಟೆಕ್‌ಸ್‌ಟೈಲ್‌ ಪಾರ್ಕ್‌ ಸ್ಥಾಪನೆ ಕುರಿತು 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 


594 (757 ) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಸರ್ಕಾರವು ಆಯವ್ಯಯದಲ್ಲಿ ಹಲವಾರು ಬಾರಿ ಟೆಕ್‌ಸ್‌ಟೈಲ್‌ ಪಾರ್ಕ್‌ ( Texte Park) ಸ್ಲಾಪಿಸುವ ಬಗ್ಗೆ ಪ್ರಸ್ತಾಪಿಸಿ 


ಅವುಗಳನ್ನು ಅನುಷ್ಠಾನಕ್ಕೆ ತರದಿರುವುದು ನಿಜವೇ ; 


(ಆ) ರಾಜ್ಯದಲ್ಲಿ ಒಟ್ಟು ಎಷ್ಟು ಟೆಕ್‌ಸ್‌ಟೈಲ್‌ ಪಾರ್ಕ್‌ಗಳನ್ನು (11 Park) ಪ್ರಾರಂಭಿಸಲಾಗಿದೆ ; (ಸ್ಥಳಗಳೊಂದಿಗೆ ವಿವರವನ್ನು 
ನೀಡುವುದು) 


(ಇ) ಈ ಟೆಕ್‌ಸ್‌ಟೈಲ್‌ ಪಾರ್ಕ್‌ (Textile Park) ಸ್ಲಾಪನೆಯಿಂದ ಟೆಕ್‌ಸ್‌ಟೈಲ್‌ ಪಾರ್ಕ್‌ ಉದ್ಯಮದಲ್ಲಿ ಎಷ್ಟರ ಮಟ್ಟಿಗೆ 
ಅಭಿವೃದ್ಧಿಯಾಗಿದೆ ; (ಉತ್ಪಾದನೆವಾರು ವಿವರ ನೀಡುವುದು) 


(ಈ) ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಸಾದಿಸಲಾಗುತ್ತಿದ್ದು ಆ ಭಾಗದ ರೈತರಿಗೆ ಮತ್ತು ಜವಳಿ 
ಉದ್ಯಮದವರಿಗೆ ಅನುಕೂಲವಾಗುವ ಹಿನ್ನೆಲೆಯಲ್ಲಿ ಯಾವ ಬದಲಾವಣೆಗಳನ್ನು ತರಲಾಗಿದೆ ; 


(ಉ) ಕರ್ನಾಟಕ ಕೈಗಾರಿಕ ಅಭಿವೃದ್ದಿ ನಿಗಮದ (k॥1೦€) ಕೇಂದ್ರ ಸ್ಥಾನವನ್ನು ಉತ್ತರ ಕರ್ನಾಟಕದ ಹುಬ್ಬಳ್ಳಿಗೆ 
ಸ್ಥಳಾಂತರಿಸಿದ್ದರೂ ಈ ನಿಗಮದ ಮುಖ್ಯ ಕಾರ್ಯ ಕ್ಷೇತ್ರವು ಬೆಂಗಳೂರಿನಲ್ಲಿಯೇ ನಡೆಯುತ್ತಿದ್ದು, ಇದರ ಸ್ಥಳಾಂತರದ ಬಗ್ಗೆ 
ಸರ್ಕಾರದ ಸ್ಪಷ್ಟನಿಲುವೇನು ? (ವಿವರ ನೀಡುವುದು) 


